ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 06ನೇ ಮಾರ್ಚ್‌, 2020 


ಇಲಾಖೆಯ ಧನಸಹಾಯ ವ್ಯವಸ್ಥೆಯನ್ನು ನಂಬಿದ ಬಡ ಕಲಾವಿದರ ಬಗ್ಗೆ 


ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) ಹಾಗೂ ಶ್ರೀ ಕೆ. ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು):- 


[ov 


264 (443+382) ಮಾನ್ಯ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ದರಗಾಮಿ ಯೋಜನೆಗಳಾದ ಕನ್ನಡ ಶಾಸ್ತ್ರೀಯ ಉನ್ನತ ಅಧ್ಯಯನ ಕೇಂದ್ರಕ್ಕೆ ಸ್ವಾಯತ್ತೆಯಂಥ ಕಾರ್ಯಕ್ರಮಗಳು 
ಸಮಸ್ಯೆಯಲ್ಲಿ ಸಿಲುಕಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಆ) ಇಲಾಖೆಯ ಧನಸಹಾಯ ವ್ಯವಸ್ಥೆಯನ್ನು ನಂಬಿ ಬದುಕು ಕಟ್ಟಿಕೊಂಡ ಕಲಾವಿದರಿಗೆ ಧನಸಹಾಯಕ್ಕೆ ಹಣ ನಿಗಧಿ ಮಾಡದೆ 
ಕಲಾವಿದರ ಜೀವನ ನಡೆಸಲು ಸಾಧ್ಯವಾಗದಿರುವುದು ನಿಜವೇ ; ಕಳೆದ ವರ್ಷ ಅರ್ಜಿ ಪಡೆದು ಸಂಸ್ಥೆಗಳನ್ನು ಆಯ್ಕೆ ಮಾಡಿ 
ಸರ್ಕಾರದ ಆದೇಶವು ಆಗಿರುವ ಸಂಸ್ಥೆಗಳಿಗೆ ಹಣ ಬಿಡುಗಡೆಯಾಗಿದ್ದು ಗಡಿ ಅಭಿವೃದ್ಧಿ ಪ್ರಾಧಿಕಾರ ಖಾತೆಯಲ್ಲಿ ರೂ. 12 
ಕೋಟಿಗೂ ಹೆಚ್ಚು ಹಣ ಇರುವುದು ನಿಜವೇ ; 


(ಇ) ಹಾಗಿದ್ದಲ್ಲಿ, ಧನಸಹಾಯಕ್ಕೆ ನಿಗಧಿಯಾದ ಹಣವನ್ನು ಬಡ ಕಲಾವಿದರಿಗೆ ಯಾವ ಕಾಲಮಿತಿಯಲ್ಲಿ ವಿತರಿಸಲು ಸರ್ಕಾರ 
ಚಿಂತಿಸಿದೆ ; ಮತ್ತು ಈ ಬಗ್ಗೆ ಕೈಗೊಂಡ ಕ್ರಮಗಳೇನು ? 


